94 


ಆಟದ ಮೂಲಕ ಸಹಮತದ ಸಂವಾದ 


ಶಿಲ್ಪಾ ಬಜಾಜ್‌ 


ಲೈಂಗಿಕತೆಯು ಮಾನವರ ಬದುಕನ ಒಂದು ಅವಿಭಾಜ್ಯ 
ಅಂಗವಾಗಿದೆ. ಸಾಮಾನ್ಯವಾಗಿ ಮಗುವು ಮಾತು ಶುರು 
ಮಾಡುವುದಕ್ಕೂ ಮುನ್ನ ಬಾಲ್ಯದಲ್ಲಿಯೇ ಲೈಂಗಿಕತೆಗೆ 
ಸಂಬಂಧಿಸಿದ ಪ್ರಾರಂಭಿಕ ಅನಿಸಿಕೆಗಳು ರೂಪುಗೊಳ್ಳುತ್ತವೆ. 
ಉದಾಹರಣೆಗೆ ಚಕ್ಕ ಮಕ್ಷಕಲ್ಲ ಲೈಂಗಿಕತೆಯ ಬೆಳವಣಿಗೆಯು 
ಅವರು ತಮ್ಮ ಸುತ್ತಲು ಇರುವ ಪೋಷಕರು ಮತ್ತು ಇತರ 
ವಯಸ್ಥ್ಸರನ್ನು ಗಮನಿಸುವ ಹಂತದಲ್ಲ. ಶೌಚಾಲಯದ ಕುರಿತು 
ಅವರು ತರಬೇತಿ ಪಡೆಯುವಾಗ ಮತ್ತು ತಮ್ಮ ಜನನಾಂಗಗಳ ಬರಧ್ಣೆ 
ಕುತೂಹಲಗೊಂಡು ಅರಿತು ಆಸಕ್ತಿಯನ್ನು ತೋರುವುದು 
ಮುಂತಾದ ಹಲವು ಹಂತಗಳಲ್ಲ ಆಗುತ್ತದೆ. ಈ ಆಸಕ್ತಿಗಳ ಕಡೆಗೆ 
ಪೋಷಕರು ತೋರುವ ವರ್ತನೆ ಮತ್ತು ನಡವಳಕೆಗಳು ಮಕ್ಕಳ 
ಮನೋಲ್ಯಿಂಗಿಕ ಬೆಳವಣಿಗೆಯನ್ನು ಮುನ್ನಡೆಸುತ್ತವೆ. ಮಕ್ಕಳು 
ದೊಡ್ಡವರಾಗುತ್ತ. ಅವರ ಕುತೂಹಲ ಬೆಳೆದಂತೆಲ್ಲ ಅವರು 
ಲೈಂಗಿಕತೆ, ಸಂತಾನೋತ್ಪತ್ತಿ ಮತ್ತು ಪ್ರಜನನಕ್ಕೆ ಸಂಬಂಧಿಸಿದಂತೆ 
ಹಲವು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಶುರು ಮಾಡುತ್ತಾರೆ. ಮಕ್ನಳಲ್ಲ 
ಬಹು ಬೇಗನೆ ಆಗುವ ಈ ಬೆಳವಣಿಗೆ ಮತ್ತು ಅಭಿವೃದ್ಧಿಯ 
ಹೆಂತದಲ್ಲ ಅದು ಮಕ್ಕಳ ಅನುಭವಕ್ಕೆ ಬರುತ್ತದೆ ಮತ್ತು ತಮ್ಮ 
ಶರೀರದ ಕುರಿತು ಅವರು ಕಲಿಯುತ್ತ ಹೋಗುತ್ತಾರೆ. ಅವರು 
ಅಂಗಾಧಾರಿತ ಪಾತ್ರ ನಿರ್ವಹಣೆಯನ್ನು ಗುರುತಿಸುತ್ತಾರೆ ಮತ್ತು 
ತಮ್ಯದೇ ಆದ ಅಸ್ಕಿತೆಯನ್ನು ಕಟ್ಟಕೊಳ್ಳಲು ತೊಡಗುತ್ತಾರೆ. 


ಲೈಂಗಿಕತೆಗೆ ಸಂಬಂಧಿಸಿದ ವಿಷಯಗಳನ್ನು ಮಕ್ಕಳೊಂದಿಗೆ 
ಚರ್ಚಿಸುವುದರಿಂದ ಅವರು ತಮ್ಮ 'ಮುಡ್ಡತೆ'ಯನ್ನು ಕಳೆದು- 
ಕೊಂಡುಬಡಬಹುದು ಎಂಬುದು ನಮ್ಮಲ್ಲಿ ಕೆಲವರ ನಂಜಕೆಯಾಗಿರ 
-ಬಹುದು. ಮಕ್ಷಳನ್ನೂ ಒಳಗೊಂಡಂತೆ, ಲೈಂಗಿಕತೆಗೆ 
ಸಂಬಂಧಿಸಿದ ತಿಳುವಳಕೆಯು ನಮ್ಮೆಲ್ಲರಿಗೂ ಬಹು ಮುಖ್ಯವಾಗಿದೆ. 
ಅದು ಅವರ ಮನಸ್ಸನ್ನು ಕಲುಷಿತಗೊಳಸುವುದಿಲ್ಲ. ಬದಲಗೆ ದೈಹಿಕ 
ಮತ್ತು ಭಾವನಾತ್ಮಕ ಅಪಾಯಗಳಂ೦ದ ಅವರನ್ನು ರಕ್ಷಿಸುತ್ತದೆ. 
ಮಕ್ಷಳ ಪ್ರಶ್ನೆಗಳಗೆ ಉತ್ತರಿಸುವ ವಿಧಾನವೇ ಅವರು ಲೈಂಗಿಕತೆಯ 
ಕುರಿತು ಯಾವ ಬಗೆಯ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು 
ಎನ್ನುವುದಕ್ಕೆ ಕೊಡುಗೆ ನೀಡುತ್ತದೆ. 


ಒಪ್ಪಿಗೆಯ ಪರಿಕಲ್ಪನೆ ಮತ್ತು ಸಹಮತದ 


ಸಮಗ್ರ ಲೈಂಗಿಕ ಶಿಕ್ಷಣವು ಔಪಚಾರಿಕ ಶಾಲಾ ಶಿಕ್ಷಣದ 
ಆರಂಭದಿಂದ ಲೈಂಗಿಕ ವಿಷಯಗಳ ಕುರಿತು ವೈಜ್ಞಾನಿಕವಾಗಿ 
ಕರಾರುವಕ್ನಾದ, ಸರಿತಪ್ಪುಗಳ ವಿಮರ್ಶೆಯ ಗೋಜಿಗೆ 
ಹೋಗದ, ವಯಸ್ಸಿಗೆ ತಕ್ಕಂತಹ ಮತ್ತು ಸಂಪೂರ್ಣವಾದ 
ಮಾಹಿತಿಯನ್ನು ಒದಗಿಸುವುದನ್ನು ಒಳಗೊಂಡಿರುತ್ತದೆ. 
ಮಕ್ಕಳು ಲೈಂಗಿಕತೆಯ ಅರಿವು. ಸಾಮಾಜಕ-ಭಾವನಾತ್ಕಕ, 
ಸಂವಾದಾತ್ಮಕ ಹಾಗೂ ದೈಹಿಕ ಅಂಶಗಳ ಕುರಿತು 
ಕಅಯುತ್ತಾರೆ. ಇದು ಸುರಕ್ಷಿತ ಮತ್ತು ಸಂತೃಪ್ತಿದಾಯಕ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಸಂಬಂಧಗಳನ್ನು ಹೊಂದುವುದಕ್ಕೆ ಬೇಕಾಗಿರುವಂತಹ 
ಮಾಹಿತಿ, ಕೌಶಲ ಮತ್ತು ಸಕಾರಾತ್ಮಕ ಮೌಲ್ಯಗಳೊಂದಿಗೆ 
ಅವರನ್ನು ಸಬಲರನ್ನಾಗಿಸುತ್ತದೆ. ಮಕ್ನಳು ಸಂಬಂಧಗಳಲ್ಲ 
ಸಮಾನತೆ ಮತ್ತು ಗೌರವದ ಬಣ್ಣೆ ಕಅತಾಗ ಅವರಿಗೆ 
ದುರುಪಯೋಗ ಪಡಿಸಿಕೊಳ್ಳುವ ವ್ಯಕ್ತಿಗಳು ಮತ್ತು 
ಸನ್ನಿವೇಶಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಇದು 
ಅವರಿಗೆ ತಮ್ಮ ಬದ್ಧೆ ಕಾಕಜ-ವಹಿಕೊಳ್ಳುವುದಕ್ಕೆ ಮತ್ತು ಇತರರ 
ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ ನೆರವಾಗುತ್ತದೆ. 


ಸುರಕ್ಷಿತ ಹಾಗೂ ಗೌರವಾಸ್ತಿತ ಸಂಬಂಧಗಳನ್ನು ನಿರ್ಮಿಸುವ 
ಸಂದರ್ಭಗಳಲ್ಲ ಸಹಮತದ ಮೌಲ್ಯಕ್ಕೆ ಅತಿಯಾದ ಮಹತ್ವ 
ಕೊಡುವುದಲ್ಲ. ಸಹಮತದ ಪರಿಕಲ್ಲನೆಯೆಂದರೆ, ಅಲ್ಲ ನಾವು 
ಪರಸ್ಪರರ ಗಡಿಗಳನ್ನು ಗೌರವಿಸುತ್ತೇವೆ. ನಮ್ಮ ಮತ್ತು ಇತರರ 
ಸುರಕ್ಷತೆ ಮತ್ತು ಘನತೆಯ ಕುರಿತು ಕಾಳಜ ವಹಿಸುತ್ತೇವೆ. ಆ 
ಮೂಲಕ ದೈಹಿಕ ಮತ್ತು ಭಾವನಾತ್ಮಕವಾಗಿ ಸುರಕ್ಷಿತವಾದ 
ಸಂಬಂಧಗಳನ್ನು ನಿರ್ಮಿಸಿಕೊಳ್ಳುತ್ತೇವೆ. ಚಿಕ್ಕ ಮಕ್ಕಳಗೆ ಒಪ್ಪಿಗೆಯ 
ಬಗ್ಗೆ ಕಲಸುವುದು ಅವರನ್ನು ಅಪಾಯಕಾರಿ ಜನರಿಂದ ರಕ್ಷಿಸುವುದು 
ಮಾತ್ರವಲ್ಲದೆ, ಅವರ ಜೀವನದ ಅನಂತರದ ಹಂತಗಳಲ್ಪ 
ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಸುರಕ್ಷಿತವಾದ 
ಸಂಬಂಧಗಳಗೆ ಅದು ಅಡಿಪಾಯ ಹಾಕುತ್ತದೆ. ಇದು ತರಗತಿಯಲ್ಲ 
ಮಕ್ಕಳ ನಡುವೆ ಪರಸ್ಪರ ಆರೋಗ್ಯಕರವಾದ ಸಂಬಂಧಗಳನ್ನು 
ಬೆಳೆಸಿಕೊಳ್ಳಲು ನೆರವಾಗುವ ಮೂಲಕ ತರಗತಿಯಲ್ಲ ಸುರಕ್ಷಿತ 
ಕಅಕಾ ವಾತಾವರಣವನ್ನು ಖಾತ್ರಿಗೊಳಸುತ್ತದೆ. ಅವರು ತಮ್ಯ 
ದೇಹ. ತಮ್ಮ ಅವಕಾಶಗಳು. ಸ್ಪರ್ಶ ಮತ್ತು ತಮ್ಮ ಗಡಿಗಳ 
ಮೂಲಭೂತ ಪರಿಕಲ್ಪನೆಯನ್ನು ಕಅಯುತ್ತಾರೆ. ತಮ್ಮ ಮತ್ತು 
ಇತರರ ಭಾವನೆಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಕುತ್ತಾರೆ. 
ಇದು ಆಯಾ ವಯಸ್ಸಿನಲ್ಲಿ ಎದುರಾಗುವ ಸಮಸ್ಯೆಗಳಗೆ 
ಪ್ರತಿಕ್ರಿುಸುವ ಕೌಶಲವನ್ನು ತಮ್ಮೊಳಗೆ ಬೆಳೆಸಿಕೊಳ್ಳುವಲ್ಲ 
ಅವರನ್ನು ಗಟ್ಟಗೊಳಸುತ್ತದೆ. 


ಶಿಕ್ಷಕರು ಮಕ್ಕಳ ಜೀವನದಲ್ಲ ಇಂತಹ ಕಲಕೆಯ ಅನುಭವಗಳಗೆ 
ಇರುವ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು 
ಮಕ್ಕಳು ಈ ಮೌಲ್ಯಗಳನ್ನು ಕಅಯುವುದಕ್ಲೂ ಮತ್ತು ಅಭ್ಯಾಸ 
ಮಾಡುವುದಕ್ಕೂ ಅನುಕೂಲಕರವಾದ ವಾತಾವರಣವನ್ನು 
ಸೃಷ್ಟಿಸುವ ಮಾರ್ಗಗಳ ಕುರಿತು ಆಗಾಣ್ಣೆ ಯೋಚಸುತ್ತಾರೆ. 
ಪ್ರಜಾಸತ್ತಾತ್ಮಕ ವಾತಾವರಣದಲ್ಲ ಆಟ ಮತ್ತು ಚಟುವಟಕೆ 
ಆಧಾರಿತ ಕಲಅಕೆಯು ಚಿಕ್ಕ ಮಕ್ಕಳಗೆ ಈ ವಿಚಾರಗಳನ್ನು 
ಪರಿಚಯುಸಲು ಉತ್ತಮ ಮಾರ್ಗವಾಗಿದೆ. ಇಂತಹ ಚಟುವಟಕೆಗಳ 
ಒಂದು ಗುಚ್ಛವನ್ನು ಕೆಳಗೆ ನೀಡಲಾಗಿದ್ದು, ಇದು ಮಕ್ಕಳಗೆ ಸುರಕ್ಷತೆ 
ಮತ್ತು ತನ್ನೆಲ್ಲಾ ವ್ಯಕ್ತಿತ್ವದ ಪರಿಕಲ್ಪನೆಯನ್ನು ಮೋಜನ ರೀತಿಯಲ್ಲ 
ಕಅಂಯುಲು ಸಹಾಂಯು ಮಾಡುತ್ತದೆ. ಲೈಂಗಿಕ ಶಿಕ್ಷಣಕ್ಕೆ 


ಸಂಬಂಧಿಸಿದಂತೆ ಶಿಕ್ಷಕರು ವಿವಿಧ ಕಲಕಾ ಉದ್ದೇಶಗಳೂಂದಿಗೆ ಈ 
ರೀತಿಂ೫ಶ ಅನೇಕ ಚೆಟುವಟಕೆಗಳನ್ನು ಚಿಕ್ಕ ಮಕ್ಕಳಗಾಗಿ 
ವಿನ್ಯಾಸಗೊಳಸಬಹುದು. 


ಚಟುವಟಕೆ: ಸುರಕ್ಷತೆಯ ಗಾಳಗುಳ್ಳೆ 
1ನೇ ದಿನ: ಕಥೆ 


ವಿದ್ಯಾರ್ಥಿಗಳನ್ನು ಒಂದು ದೊಡ್ಡ ವೃತ್ತಾಕಾರದಲ್ಲಿ ನಿಲ್ತಪಿ ತಮ್ಮಷ್ಟಕ್ಕೆ 
ಪ್ರತಂತ್ರವಾಗಿ ನಡೆದಾಡುವಂತೆ ತಿಸಿ. ಮೂರು ನಿಮಿಷಗಳಾದ 
ಮೇಲೆ ಹಿಂದಿರುಗಿ ಬಂದು ಕುಳತುಕೊಳ್ಳಲು ಹೇಅ. ಈಗ ಈ 
ಚಟುವಟಕೆಯ ಅನುಭವಗಳ ಕುರಿತು ಅವರೊಂದಿಗೆ 


ಮಾತನಾಡುತ್ತಾ, ಈ ಚಟುವಟಕೆಯಲ್ಲ ಭಾಗವಹಿಸುವಾಗ 
ಅವರಿಗೇನು ಕಷ್ಟವಾಯಿತು ಎಂಬುದನ್ನು ಚರ್ಚಿಸಿ. ಈ ಸರಳ 
ನಡಿಗೆಯಲ್ಲ ಅವರಿಗೆ ಬಂದ ಆಲೋಚನೆಗಳೇನು ಎಂದು ಕೇಳ. 
ಅವರು ತಮ್ಮ ಸಹಪಾಠಿಗಳಗೆ ತುಂಬ ಹತ್ತಿರದಲ್ಲ ಅವರಿಗೆ 
ತಾಗುವಂತೆ ನಡೆದಾಡಬೇಕಾಗಿ ಬಂದಾಗ ಹೆದರಿಕೊಳ್ಳುತ್ತಿದ್ದರೆ: 
ಹೌದು ಎಂದಾದರೆ, ಯಾಕೆ? 


ಚಿತ್ರವನ್ನು ತೋರಿಸುವ ಮೂಲಕ (ಮುಂದಿನ ಪುಟದಲ್ಲರುವಂತೆ) 
ಮತ್ತು ಗಾಳಗುಳ್ಳಿಗಳಗೆ ಸಂಬಂಧಿಸಿದ ಅವರ ಅವಲೋಕನಗಳು / 
ಅನುಭವಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಕೇಳುತ್ತಾ ಚರ್ಚೆಯನ್ನು 
ನಿರ್ದೇಶಿಸಿ. ಇದಾದ ನಂತರ, ಸುರಕ್ಷತಾ ಗಾಳಅಗುಳ್ಳೆಯ ಕುರಿತ 
ಕತೆಯನ್ನು ಅವರಿಗೆ ಹೇಆ. ನೀವೆಲ್ಲರೂ ಇಂತಹ ಗುಳ್ಳೆಯನ್ನು 
ನೋಡಿರಬಹುದು. ನಾನು ಸುರಕ್ಷತಾ ಗಾಳಗುಳ್ಳೆ ಮತ್ತು ನನ್ನ 
ಕುರಿತು ನಾನೀಗ ನಿಮಗೆ ವಿವರಿಸುತ್ತೇನೆ. ನಾನೊಂದು ಸಾಮಾನ್ಯ 
ಗುಳ್ಳೆಯಲ್ಲ: ನಾನು ವಿಶೇಷವಾದ ಒಂದು ಗುಳ್ಳೆ. ಈ ಜಗತ್ತಿನಲ್ಲರುವ 
ಎಲ್ಲರೂ ನನ್ನನ್ನು ತಮ್ಮ ಸುತ್ತಲೂ ಕೊಂಡೊಯ್ಯುತ್ತಾರೆ-ನಿಮ್ಮ 
ಪೋಷಕರು. ಸ್ನೇಹಿತರು. ಅಜ್ಜ-ಅಜ್ಞಿಯರು ಮತ್ತು ಪುಟ್ಟ ಮಕ್ಕಳು 
ಕೂಡ (ಈ ಕೆಳಗಿನ ಚಿತ್ರದಲ್ಲರುವಂತೆ). ಆದರೆ ನನ್ನು 
ವಿಶೇಷತೆಯೆಂದರೆ, ನಾನು ಯಾರಿಗೂ ಕಾಣಿಸುವುದಿಲ್ಲ ಬದಲಗೆ 
ಯಾರೂ ಕಾಣದಂತೆಯೇ ನನ್ನ ಕೆಲಸ ನಾನು ಮಾಡುತ್ತೇನೆ. 


ಗಾಳಗುಳ್ಳೆ. ಅದರಲ್ಲೂ ಸುರಕ್ಷತಾ ಗಾಳಗುಳ್ಳೆ ಯಾವುದಾದರೂ 
ಕೆಲಸವನ್ನು ಮಾಡುವುದುಂ೦ಟೇ, ಎಂದು ನೀವು ಆಶ್ಲರ್ಯ- 
ಕ್ಲೊಳಗಾಗಿರಬಹುದು. ಹಾಗಾಗಿ ನಾನು ಹೇಳುತ್ತೇನೆ. ನನ್ನ ಕೆಲಸವು 
ನನ್ನ ಹೆಸರಿನಲ್ಲೇ ಅಡಗಿದೆ. ಸುರಕ್ಷತಾ ಗುಳ್ಳೆಯ ಕೆಲಸ 
ಏನಾಗಿರಬಹುದೆಂದು ನೀವು ಊಹಿಸಬಲ್ಲರಾ? (ಮಕ್ಕಳಗೆ ಇದನ್ನು 
ಊಹಿಸಲು ಮತ್ತು ಉತ್ತರಿಸಲು ಅವಕಾಶ ಕೊಡಿ). 


ಪ್ರತಿಯೊಬ್ಬರ ದೇಹದ ಸಮೀಪ ಯಾರೂ ಹೋಗದಂತೆ. 
ಅನುಮತಿಯುಲ್ಲದೆ ಆತನ ಅಥವಾ ಆಕೆಯ ದೇಹವನ್ನು ಮುಟ್ಟದಂತೆ 
ರಕ್ಷಿಸುವುದು ನನ್ನ ಕೆಲಸವಾಗಿದೆ. ನನ್ನಂತಹ ನನ್ನ ಎಲ್ಲಾ ಸುರಕ್ಷತಾ 
ಗುಳ್ಳೆಯ ಸ್ನೇಹಿತರು ಪರಸ್ಪರರಿಂದ ದೂರವಿರಲು ಪ್ರಯತ್ನಿಸುತ್ತೇವೆ 
ಮತ್ತು ಪರಸ್ಪರರಿಗೆ ಬಡಿದುಕೊಳ್ಳದಂತೆ ನೋಡಿಕೊಳ್ಳುತ್ತೇವೆ. ಆದರೆ, 
ಬಹಳಷ್ಟು ಸಲ ಜನರು ನಮ್ಮನ್ನು ಸಂಪೂರ್ಣವಾಗಿ ಮರೆತು- 
ಬಡುತ್ತಾರೆ ಮತ್ತು ಅನುಮತಿಯುಲ್ಲದೆಯೇ ಪರಸ್ಪರ ಬಹಳ ಹತ್ತಿರಕ್ಕೆ 
ಹೋಗಿಬಡುತ್ತಾರೆ, ಆಗ ನಾವು ಸಿಡಿದುಬಡುತ್ತೇವೆ. ಜನರು 
ಆಟವಾಡುವಾಗ ತಮ್ಮ ಸುತ್ತಲೂ ನೋಡಿಕೊಳ್ಳುವುದನ್ನು ಮರೆತು 
ಸ್ನೇಹಿತರ ನಡುವೆ ಹಡುತ್ತಾರೆ. ಅವರು ತಮ್ಮ ಸ್ನೇಹಿತರನ್ನು 
ಕರೆಯಬೇಕಾಗಿ ಬಂದಾಗ ಅವರ ಅನುಮತಿಯುಲ್ಲದೆಯೇ ಅವರ 
ಬಟ್ಟೆಗಳನ್ನು ಹಿಡಿದೆಳೆಯುತ್ತಾರೆ. ತಟ್ಟ ಬಡಿಯುತ್ತಾರೆ ಅಥವಾ 
ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನು ಮುಟ್ಟುತ್ತಾರೆ. ಹೀಗಾದಾಗ. 
ತಮ್ಮ ತಮ್ಮ ಸುರಕ್ಷತಾ ಗಾಳಗುಳ್ಳೆಗಳ ಒಳಗೆ ಜನರಿಗೆ 
ಹಿತಕರವೆನಿಸುವುದಿಲ್ಲ ಮತ್ತು ಅವರ ಸ್ನೇಹವು ದುರ್ಬಲಗೊಳ್ಳುತ್ತದೆ. 
ಇದರಿಂದಾಗಿಯೇ ನಾನು ಇಂದು ನಿಮ್ಯ ತರಗತಿ/ಗುಂಪಿಗೆ ನಿಮ್ಮ 
ಸಹಾಯ ಕೇಳಲು ಬಂದಿದ್ದೇನೆ. ನಿಮ್ಮ ಮತ್ತು ಇತರರ ಸುರಕ್ಷತಾ 
ಗುಳ್ಳೆಗಳ ಕುರಿತು ನೀವು ಕಾಳಜ ವಹಿಸಬಹುದಾದ ಕೆಲವು 
ವಿಧಾನಗಳ ಕುರಿತು ನೀವು ಯೋಚಿಸಬಹುದೇ? (ಮಕ್ಷಳಗೆ 
ಊಹಿಸಲು ಮತ್ತು ಉತ್ತರಿಸಲು ಅವಕಾಶ ಕೊಡಿ). 


ಚರ್ಚೆ: ಕಥೆ ಹೇಳದ ನಂತರ ಮಕ್ಕಳೊಂದಿಗೆ ಈ ಕೆಳಗಿನ 
ಪ್ರಶ್ನೆಗಳನ್ನು ಕೇಳುತ್ತ ಚರ್ಚಿಸಿ. 


* ಸುರಕ್ಷತಾ ಗುಳ್ಳೆಯ ಕೆಲಸವೇನು? 

p ನಿಮ್ಮ ಮತ್ತು ಇತರರ ಸುರಕ್ಷತಾ ಗುಳ್ಜೆಗೆ ಆಗುವ 
ಹಾನಿಗೆ/ಒಡೆದು ಹೋಗುವಿಕೆಗೆ ಕಾರಣಗಳೇನು? 

p ನಿಮ್ಯ ಮತ್ತು ಇತರರ ಸುರಕ್ಷತಾ ಗುಳ್ಳೆಯ ಕಾಳಜ ವಹಿಸುವುದು 
ಯಾಕೆ ಮುಖ್ಯ? 

p ನಿಮ್ಯ ಸುರಕ್ಷತಾ ಗುಳ್ಳೆಯ ಕುರಿತು ಯಾರಾದರೂ ಕಾಳಜ 
ವಹಿಸದೆ ಹೋದಾಗ ನಿಮಗೇನಸ್ಸಿಸುತ್ತದೆ? 

¥ ನಿಮ್ಮ ಮತ್ತು ನಿಮ್ಮ ಸುತ್ತಅರುವವರ ಸುರಕ್ಷತಾ ಗುಳ್ಳೆಯ 
ಕುರಿತು ನೀವು ಯಾವ ರೀತಿಯಲ್ಲ ಕಾಳಜ ವಹಿಸುವಿರಿ? 


ಮತ್ತೊಮ್ಮೆ ಮಕ್ಕಳನ್ನು ತಮ್ಮ ತರಗತಿ ಕೋಣಿಯಲ್ಲ ಅಥವಾ ಆಟದ 
ಮೈದಾನದಲ್ಲ ಎರಡು ನಿಮಿಷಗಳ ಕಾಲ ತಮ್ಮಷ್ಟಕ್ಕೆ ತಾವು 
ಸ್ವತಂತ್ರವಾಗಿ ನಡೆದಾಡಲು ಬಡಿ. ಈ ಸಲ. ಅವರಿಗೆ ತಮ್ಮ ಮತ್ತು 
ಇತರರ ಸುರಕ್ಷತಾ ಗುಳ್ಳೆಗಳ ಕುರಿತು ಕಾಳಜ ವಹಿಸಲು ಪ್ರೇರೇಪಿಸಿ. 
ಈಗ, ಕಥೆ ಕೇಳುವುದಕ್ಕೆ ಮೊದಲು ನಡೆದಾಡುವ ಆಟ ಆಡಿದಾಗ 
ಅವರಿಗೆ ಆದ ಅನುಭವ ಮತ್ತು ಕಥೆ ಕೇಳದ ನಂತರ ನಡೆದಾಡುವ 
ಆಟ ಆಡಿದಾಗ ಆಗಿರುವ ಅನುಭವಗಳ ನಡುವಿನ ವ್ಯತ್ಯಾಸವನ್ನು 
ಹಂಚಿಕೊಳ್ಳಲು ತಿಆಸಿ; ಮತ್ತು ಅವರ ಪ್ರಕಾರ ಈ ವ್ಯತ್ಯಾಸಕ್ಕೆ ಕಾರಣ 
ಏನಿರಬಹುದೆಂದು ಕೇಆ. ನಮ್ಮ ಸುತ್ತಅನ ಅಗೋಚರ ಗುಳ್ಳೆಗಳನ್ನು 
ನಾವು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿರಬೇಕು ಮತ್ತು 
ಅವುಗಳನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿರಬೇಕು ಎಂಬುದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ತಮೃಷ್ಟಕ್ಕೆ ನಡೆಯುವ ಈ ನಡಿಗೆಯ ಚಟುವಟಕೆ ಮತ್ತು ಕಥೆಯ 
ಮೂಲಕ ತೀರ್ಮಾನಕ್ಷೆ ಬರಲು ಮಕ್ಷಳಗೆ ಸಹಾಯ ಮಾಡಿ. ನಾವು 
ಮತ್ತೊಬ್ಬರ ಸುರಕ್ಷತಾ ಗುಳ್ಳೆಯ ಒಳಗೆ ಅವರ ಅನುಮತಿಯುಲ್ಲದೆ 
ಪ್ರವೇಶಿಸಕೂಡದು. ಯಾರೊಬ್ಬರೂ ಅವರ ಅನುಮತಿಯುಲ್ಲದೆ 
ಅವರ ದೇಹ ಮುಟ್ಟುವುದನ್ನು ಇಷ್ಟಪಡುವುದಿಲ್ಲ ಎನ್ನುವುದನ್ನು ಈ 
ಆಟದ ಮೂಲಕ ಮಕ್ಕಳ ಗಮನಕ್ಕೆ ತನ್ನಿರಿ. ಆದ್ದರಿಂದ, ಪ್ರತಿಯೊಬ್ಬರ 
ಸುತ್ತಲೂ ನಾವು ಒಡೆದು ಹಾಕಬಾರದ ಒಂದು ಅಗೋಚರವಾದ 
ಗುಳ್ಳೆ ಇದೆ ಎಂದು ಊಹಿಸಿಕೊಳ್ಳಬೇಕು. 


೦ನೇ ದಿನ: ಆಟ 


ಮರುದಿನ ಮಕ್ಕಳೊಂದಿಗೆ ಸುರಕ್ಷತಾ ಗುಳ್ಳೆಯ ಕಥೆಯ ಕುರಿತು 
ಚರ್ಚಿಸಿ. ನಂತರ, ಒಂದು ತೆರೆದ ವಾತಾವರಣದಲ್ಲ "ಸೈಮನ್‌ 
ಹೇಳುತ್ತಾನೆ' ಆಟವನ್ನು ಆಡಿಸಿ. ಸೈಮನ್‌ ಸೂಚಿಸಿದಂತೆ 
ಮಾಡಬೇಕು ಎಂದು ಆಟದ ನಿಯಮಗಳನ್ನು ಮಕ್ಷಳಗೆ ತಿಳಸಿ, 
ಆದರೆ ಅದೇ ಸಮಯದಲ್ಲ. ತಮ್ಮ ಮತ್ತು ಇತರರ ಸುತ್ತಲೂ ಇರುವ 
ಸುರಕ್ಷತಾ ಗುಳ್ಳೆಯ ಕಡೆಗೆ ಗಮನವಹಿಸಲು ಹೇಳ. 


ಈ ಆಟವನ್ನು 10೦ ನಿಮಿಷಗಳ ಕಾಲ ಆಡಿದ ನಂತರ ಮಕ್ಕಳನ್ನು 
ತರಗತಿ ಕೋಣೆಗೆ ಕರೆತನ್ನಿ. ಆಟ ಆಡುವಾಗ ಅವರಿಗಾದ 
ಅನುಭವಗಳ ಕುರಿತು ಹಂಚಿಕೊಳ್ಳಲು ಹೇಳ. ಹೀಗೆ ಆಡುವಾಗ 
ಅವರ ಸುತ್ತಲೂ ಸುರಕ್ಷತಾ ಗುಳ್ಳೆ (ಪರಸ್ಪರರ ನಡುವೆ ಇರುವ 
ಅಂತರ) ಇಲ್ಲದಿರುತ್ತಿದ್ದರೆ ಏನಾಗುತ್ತಿತ್ತೆಂದು ಕೇಆ. ಇದನ್ನೇ 
ಪಾತ್ರಾಭಿನಯ ಮಾಡಿ ಆಡುವುದಕ್ಲೂ ಅನ್ವಯುಸಿ. ಅದಿತಿ ಮತ್ತು 
ವಿವೇಕ್‌ ಸ್ನೇಹಿತರು ಮತ್ತು ಅವರು 'ಸೈಮನ್‌ ಹೇಳುತ್ತಾನೆ' ಎನ್ನುವ 
ಆಟ ಆಡಲು ತೀರ್ಮಾನಿಸುತ್ತಾರೆ. ಇಬ್ಬರು ಶಿಕ್ಷಕರು ಅದಿತಿ ಮತ್ತು 
ವಿವೇಕ್‌ ಆಟ ಆಡುತ್ತಿರುವಂತೆ ಪಾತ್ರವಹಿಸುವರು ಮತ್ತು ಮಕ್ಕಳು 
ನೋಡುವರು. 


ಅದಿತಿ: ಸೈಮನ್‌ ಹೇಳುತ್ತಾನೆ, ಚಪ್ಪಾಳೆ ತಟ್ಟ 
(ವಿವೇಕ್‌ ಚಪ್ಪಾಳೆ ತಟ್ಟುವನು) 


ಅದಿತಿ: ಸೈಮನ್‌ ಹೇಳುತ್ತಾನೆ, ಕೈ ಮೇಲೆ ಎತ್ತಿ 
(ವಿವೇಕ್‌ ಕೈ ಮೇಲೆತ್ಲುವನು) 


ಅದಿತಿ: ಈಗ ನಿನ್ನ ಸರದಿ 


ವಿವೇಕ್‌: ಸೈಮನ್‌ ಹೇಳುತ್ತಾನೆ. ಕುಅತುಕೋ 
(ಅದಿತಿ ಕುಳತುಕೊಳ್ಳುವಳು) 


ವಿವೇಕ್‌: ಸೈಮನ್‌ ಹೇಳುತ್ತಾನೆ. ನಿನ್ನ ಗೆಳೆಯನ ಮೂಗನ್ನು 
ಮುಟ್ಟು (ನಗುತ್ತಾ ಅದಿತಿಯ ಮೂಗನ್ನು ಮುಟ್ಟುತ್ತಾನೆ. ಅದಿತಿ 
ಹಿಂದಕ್ಕೆ ಸರಿಯುತ್ತಾ ಅಲ್ಲಂದ ನಡೆದು ಬಡುತ್ತಾಳೆ) 


ವಿವೇಕ್‌: ಏನಾಯ್ತು ಅದಿತಿ? 
ಅದಿತಿ: ನಾನು ಆಟ ಮುಂದುವರೆಸಲಾರೆ 


ವಿವೇಕ್‌: ಅದೇ. ಯಾಕೆ? ಏನಾಯ್ದು? 
ಅದಿತಿ: ನಿನ್ನು ಕೈ ನಿನ್ನು ತನಕ ಮಾತ್ರ ಇರಲ, ಆಟ ಆಡುವಾಗ ಕೂಡ. 


ವಿವೇಕ್‌: ನಿನ್ನ ಕೈ ನಿನ್ನ ತನಕ ಮಾತ್ರ? ಹಾಗೆಂದರೆ ಏನು? 
ಅದಿತಿ: ನಿನ್ನೆಯ ದಿನ. ಊಟದ ವಿರಾಮದ ಸಮಯದಲ್ಲ. ರಿಂಕಿ 
ಮತ್ತು ನಾನು 'ಮೊಲಗಳು ಮತ್ತು ಮಂಗಗಳ' ಆಟ ಆಡುತ್ತಿದ್ದೆವು. 


[96 ನೀ 


ಆಟ ಬಹಳ ತಮಾಶೆಯಾಗಿತ್ತು, ಆದರೆ 'ಕಚಗುಆ ಇಡುವುದು 
ಮಂಗಗಳಗೆ ಇಷ್ಟ' ಎಂದು ರಿಂಕಿ ಹೇಳುತ್ತಾ ನನಗೆ ಕಚಗುಳ 
ಇಟ್ಟಳು. ನನಗದು ಇಷ್ಟವಾಗಲಲ್ಲ. ಆಕೆ ನನಗೆ ಕಚಗುಳ ಇಡುವುದು 
ನನಗೆ ಬೇಕರಲಲ್ಲ. ಅನಂತರ, ತರಗತಿಯಲ್ಲ ಆಕೆ ಹೇಳದೆ ಕೇಳದೆ 
ನನ್ನು ಹೇರ್‌ಬ್ಯಾ೦ಡ್‌ ಮುಟ್ಟದಳು: ಅದೂ ನನಗೆ ಇಷ್ಟವಾಗಲಲ್ಲ. 
ಮತ್ತೆ ನಾವು ಹೊರಗಡೆ ಮರಳನಲ್ಲ ಆಡಿಕೊಳ್ಳುತ್ತಿರಬೇಕಾದರೆ ಆಕೆ 
ನನ್ನ ಕುಡಿಯುವ ನೀರಿನ ಬಾಟಆಅಯ ಮುಚ್ಚಳವನ್ನು ತನ್ನು ಕೈಯಲ್ಲ 
ತೆಗೆದುಕೊಂಡಳು, ಆಕೆ ನನ್ನನ್ನು ಕೇಳಲೂ ಇಲ್ಲ. ಆಕೆ ತನ್ನು 
ಕೈಯನ್ನು ತನ್ನವರೆಗೆ ಮಾತ್ರ ಇಟ್ಟುಕೊಳ್ಳದೆ ನನ್ನ ಸುರಕ್ಷತಾ 
ಗುಳ್ಳೆಯ ಒಳಗಡೆಗೆ ನನ್ನ ಅನುಮತಿ ಇಲ್ಲದೆಯೇ ಪದೇ ಪದೇ 
ನುಗ್ಗಿದಳು. 


ವಿವೇಕ್‌: ಓಹ್‌! ಮತ್ತೇನು ಮಾಡಿದೆ ನೀನು? 


ಅದಿತಿ: ನಾನು ರಿಂಕಿಯ ಹತ್ತಿರ ಮಾತನಾಡಿದೆ. ಆಕೆ ತನ್ನ ಕೈಯನ್ನು 
ತನ್ನು ಬಳಯಲ್ಲೇ ಇರಿಸಿಕೊಳ್ಳುವುದರ ಬದಲಗೆ ನನ್ನು ಸುರಕ್ಷತಾ 
ಗುಳ್ಳೆಯ ಒಳಗೆ ನನ್ನ ಅನುಮತಿ ಇಲ್ಲದೆ ಪ್ರವೇಶಿಸುತ್ತಾಳೆ 
ಎನ್ನುವುದನ್ನು ಆಕೆಗೆ ತಿಸಿ ಹೇಳದೆ. ಅದು ನನ್ನ ಸುರಕ್ಷತಾ 
ಗುಳ್ಳೆಯನ್ನು ಒಡೆಯುತ್ತದೆ ಮತ್ತು ನನಗದು ಇಷ್ಟವಾಗುವುದಿಲ್ಲ 
ಎಂದು ತಿ೪ಸಿದೆ. ಅನುಮತಿಯುಲ್ಲದೆ ಒಬ್ಬರನ್ನು ಮುಟ್ಟುವುದಾಗಲೀ 
ಅಥವಾ ಅವರ ವಸ್ತುಗಳನ್ನು ಕೇಳದೇ ತೆಗೆದುಕೊಳ್ಳುವುದಾಗಲೀ 
ಒಳ್ಳೆಯದಲ್ಲ. ಇದನ್ನು ಹೇಆದಾಗ ಅವರು ಅಸಮಾಧಾನ- 
ಗೊಳ್ಳಬಹುದು. ಅದರಿಂದಾಗಿಯೇ 'ನಿಮ್ಮ ಕೈಗಳು ನಿಮ್ಮ ತನಕ 
ಮಾತ್ರ ಇರಲ' ಎನ್ನುವುದು. ಮತ್ತೊಬ್ಬರನ್ನು ಮುಟ್ಟುವುದಕ್ಕೆ 
ಮೊದಲು ಅದಕ್ಕೆ ಅವರ ಒಪ್ಪಿಗೆ ಇದೆಯೇ ಎನ್ನುವುದನ್ನು 
ತಿಆಯಬೇಕು. ಅವರು ಅದನ್ನು ಇಷ್ಟಪಡದಿದ್ದಲ್ಲ ಅವರನ್ನು ನಾವು 
ಮುಟ್ಟುವ ಹಾಗಿಲ್ಲ. 


ವಿವೇಕ್‌: ನೀನು ರಿಂಕಿಯ ಹತ್ತಿರ ಮಾತನಾಡಿದ್ದು 
ಒಳ್ಳೆಯದಾಯುತು. ರಿಂಕ8 ನೀನು ಹೇಳದ್ದನ್ನು ಅರ್ಥಮಾಡಿ- 
ಕೊಂಡಳೇ? 


ಅದಿತಿ: ಹೌದು, ಅವಳಗೆ ನನ್ನ ಮನಸ್ಸಿಗೆ ಕಷ್ಟವಾಗುವಂತೆ 
ಮಾಡುವುದಕ್ಕೆ ಇಷ್ಟವಿರಲಲ್ಲ. ಅವಳು ಆಟ ಆಡುತ್ತಿದ್ದಕಷ್ಟೆ. ಅವಳು 
ಮತ್ತೊಬ್ಬರನ್ನು ಸ್ಪರ್ಶಿಸುವ ಮೊದಲು ಮತ್ತು ಮತ್ತೊಬ್ಬರ 
ವಸ್ತುಗಳನ್ನು ತೆಗೆದುಕೊಳ್ಳುವ ಮೊದಲು ಅವರನ್ನು ಕೇಳುತ್ತೇನೆ 
ಎಂದು ಮಾತು ಕೊಟ್ಟಳು. ತನ್ನ ಕಿರುಬೆರಳನ್ನು ನನ್ನ ಕೈಯ 
ಕಿರುಖೆರಳಗೆ ಸಿಕ್ಕಿಸಿ 'ಪಿಂಕಿ-ಪ್ರಾಮಿಸ್‌' ಗುರುತು ತೋರಿಸಿದಳು. 
ಅದನ್ನು ಮಾಡುವುದಕ್ಕೆ ಮೊದಲು ಅವಳು ನನ್ನ ಒಪ್ಪಿಗೆ ಪಡೆಯಲು 
ಮರೆಯಲ್ಲ, ನಾನದಕ್ಕೆ ಖುಷಿಯಿಂದಲೇ 'ಆಗಲಅ' ಎಂದೆ. 


ವಿವೇಕ್‌: ಈಗ ನನಗೆ 'ನಿಮ್ಯ ಕೈಗಳು ನಿಮ್ಮ ನಿಮ್ಮ ಹತ್ತಿರ ಇರಲ' 
ಎಂದರೆ ಏನೆಂದು ಅರ್ಥವಾಲಯುತು. ಧನ್ಯವಾದಗಳು ಅದಿತಿ. 
'ಸೈಮನ್‌ ಕೇಳುತ್ತಾನೆ' ಆಟವನ್ನು ಮತ್ತೊಮ್ಮೆ ನನ್ನ ಜೊತೆ ಆಡಲು 
ಬರುವೆಯಾ? 


ಅದಿತಿ: ಹೌದು. ಬಂಡಿತ. ಆದರೆ 'ನಿನ್ನ ಕೈ ನಿನ್ನು ತನಕ ಇರಲ. 
ವಿವೇಕ್‌: ನಿಮ್ಮ ಸ್ನೇಹಿತರು ಹಾಗೆ ಹೇಳದ ಹೊರತು. 

ಅದಿತಿ: ಜಾದ್ರತೆ! ನಿಮ್ಯ ಸುರಕ್ಷತಾ ಗುಳ್ಳೆ ಒಡೆದುಹೋಗಕೂಡದು. 
ವಿವೇಕ್‌: ಯಾವ ಸ್ನೇಹಿತರೂ ಅಸಮಾಧಾನಕ್ಕೆ ಒಕಳಗಾಗಕೂಡದು. 
(ಅದಿತಿ ಮತ್ತು ವಿವೇಕ್‌ ಮತ್ತೆ ತಮ್ಮ ಇಷ್ಟದ ಆಟವನ್ನು 
ಆಡಿಕೊಳ್ಳಲು ತೊಡಗುವರು). 


ಅದಿತಿ ಮತ್ತು ವಿವೇಕ್‌ ನಡುವೆ ನಡೆದ ಸಂಭಾಷಣಿಯ ಕುರಿತು 


ಮಕ್ಕಳ ಜೊತೆ ಚರ್ಚಿಸಿ. ಮುಂದೆ ಕೊಡಲಾಗಿರುವ ಪ್ರಶ್ನೆಗಳನ್ನು 


ಮಕ್ಷಳಗೆ ಕೇಳ: 


- ಅದಿತಿ ವಿವೇಕ್‌ಗೆ ಹೇಳದ 'ನಿನ್ನ ಕೈ ನಿನ್ನು ತನಕ' ಎನ್ನುವ 
ನಿಯಮದ ಹಾಗೆ ನಿಮ್ಮ ತರಗತಿಯಲ್ಲಯೂ ಇದನ್ನು ಒಂದು 
ನಿಯಮವನ್ನಾಗಿ ಮಾಡುವಿರಾ? 


*° ಆಟದ ನಡುವೆ ಅದಿತಿ ವಿವೇಕ್‌ ಜೊತೆ ಆಟ ಮುಂದುವರೆಸಲು 
ಏಕೆ ನಿರಾಕರಿಸಿದಳು? 

- ಅದಿತಿ ಅಸಮಾಧಾನಗೊಳ್ಳಲು ಕಾರಣವೇನು? 

p ನಿಮ್ಯ ಸ್ನೇಹಿತರು ನಿಮ್ಮನ್ನು ಕೇಳದೆಯೇ ನಿಮ್ಮ ಸುರಕ್ಷತಾ 
ಗುಳ್ಳೆಯ ಒಳಗೆ ಪ್ರವೇಶಿಸಿದರೆ ಏನಾಗುತ್ತದೆ, ಹಾಗೂ ನಿಮಗೆ 


ಅದಿತಿ ಮತ್ತು ವಿವೇಕ್‌ ನಡುವೆ ನಡೆದ ಸಂಭಾಷಣೆಯನ್ನು 
ಚರ್ಚಿಸುವ ಮೂಲಕ, ನಮ್ಮ ಸುತ್ತಅರುವ ಸುರಕ್ಷತಾ ಗುಳ್ಳೆಗಳನ್ನು 
ನಾವು ನೋಡಿಕೊಳ್ಳಬೇಕು ಮತ್ತು ಮೊದಲೇ ನಮ್ಮನ್ನು ಕೇಳದೆ 
ಅದರೊಳಗೆ ಯಾರೊಬ್ಬರೂ ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು 
ಎಂಬ ತೀರ್ಮಾನಕ್ಷೆ ಬರಲು ಮಕ್ನಳಗೆ ನೆರವಾಗಿ. ನಮ್ಮ 


ಏನನ್ನಿಸುತ್ತದೆ? ಸಹಪಾಠಿಗಳು ಅಥವಾ ಸ್ನೇಹಿತರು ಮತ್ತೊಬ್ಬರ ಸುರಕ್ಷತಾ ಗುಳ್ಳೆಯ 
-  ಹೀಗೇನಾದರೂ ಆದಲ್ಲ, 'ಸಹಮತದ' ಯಾವ ಸಂದೇಶವನ್ನು ಒಳಗೆ ಕಾಲಅಟರೆ ನಾವು ಅವರಿಗೆ ಈ ನಿಯಮದ ಕುರಿತು 
[Xx 
ಹೇಗೆ ಮುಳ್ಟಸುವಿರಿ? ಸೂಕ್ಸವಾಗಿ ಮನದಟ್ಟು ಮಾಡಿಕೊಡಬಹುದು, ಹೀಗೆ 
ಮಾಡುವುದರಿಂದ ನಮ್ಯಸ್ಥೆ ಸೆ ಸ್ಲೀಷವೂ ಗಟ್ಟಿಯಾಗಿ ಉಳಯುತ್ತದೆ. 
ಕೃತಜ್ಞತೆಗಳು: 
K- 


ಈ ಲೇಖನದಲ್ಲ ಬಳಸಿಕೊಳ್ಳಲಾಗಿರುವ ಚಟುವಟಕೆಗಳನ್ನು ವಿನ್ಯಾಸಗೊಳಸಿರುವುದಕ್ಷಾಗಿ ಆರಂಭಕ ಶಿಕ್ಷಣ ತಜ್ಞರಾದ ಲತಿಕಾ ಮತ್ತು ವಂಪಶಿಕಾ ದುವಾ ಅವರಿಗೆ 
ಲೇಖಕರು ಕೃತಜ್ಞತೆ ಸಲ್ಲಸಿದ್ದಾರೆ. ಲತಿಕಾ ಅವರು ಪಠ್ಯಕ್ರಮ ಅಭವೃದ್ಧಿಗೊಳಸುವವರಾಗಿ ಮತ್ತು ಶಿಕ್ಷಕರಾಗಿ ಹಾಗೂ ವಂಶಿಕಾ ದುವಾ ಅವರು ಪಠ್ಯಕ್ರಮ 
ಅಭಿವೃದ್ಧಿಗೊಳಸುವವರಾಗಿ ಮತ್ತು ಪ್ರಶಿಕ್ಷಕರಾಗಿ ದೆಹಅಯ ಆಹ್ವಾನ್‌ ಟ್ರಸ್ಟ್‌ನಲ್ಲ ಕೆಲಸ ಮಾಡುತ್ತಿದ್ದಾರೆ. 


Image Sources 
https://images.agoramedia.com/wte3.0/gcms/Toddler-play-with-bubbles-722x406. jpg ?width=574 
https://i.ebayimg.com/images/g/X6EAAOSwrX1csGep/s-1500.png 


ಶಿಲ್ಲಾ ಬಜಾಜ್‌: ನವದೆಹಲಯ ಅಂಬೇಡ್ಡರ್‌ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾಥ್ಥಿಯಾಗಿದ್ದಾರೆ. ಶಿಕ್ಷಣ ಮತ್ತು 
ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರೆ. ನೈಸರ್ಗಿಕ ವಿಜ್ಞಾನದಣ್ಲ ವಿಶೇಷ ಪರಿಣತಿ ಹೊಂದಿರುವ ಅವರು ಶಾಲಾ 
ಶಿಕ್ಷಕರಾಗಿ ಮೆತ್ತು ನವದೆಹಆಯ ಗುರುಗೋಚಂದ್‌ ಸಿಂಗ್‌, ಇಂದ್ರಪ್ರಸ್ಥ ವಿಶ್ವವಿದ್ಯಾಲಯದಲ್ಲ .ಎಡ್‌. ಕಾರ್ಯಕ್ರಮದಲ್ಲ 
ಬೋಧಕರಾಗಿ ಕೆಲಸ ಮಾಡಿದ್ದಾರೆ. ಅವರ ಸಂಶೋಧನೆ ಮತ್ತು ಪಹೋಧನಾ ಆಸಕ್ತಿಯ ಕ್ಷೇತ್ರಗಳು ಲೈಂಗಿಕತೆ ಮತ್ತು 
ಅಂಗತ್ತ, ಲೈಂಗಿಕ ಶಿಕ್ಷಣ, ಸ್ತ್ರೀವಾದಿ ಸಿದ್ದಾಂತಗಳು, ವಿಮರ್ಶನಾತ್ಯ ಕ ಶಿಕ್ಷಣಶಾಸ್ತ್ರ. ಇತಿಹಾಸ, "ರಾಜಕೀಯ ಮತ್ತು ಶಿಕ್ಷಣದ 
ಸಮಾಜಶಾಸ್ತ್ರ ಶೈಕ್ಷಣಿಕ ನೀತಿಗಳು ಮತ್ತು ಪಠ್ಯಕ್ರಮದ ಅಧ್ಯ ಯನಗೆಳನ್ನು ಒಳಗೊಂಡಿವೆ. ಅವರು ತಮೃ 
ಸಂಶೋಧನೆಗಾಗಿ, ಭಾರತದಲ್ಲ ಲೈಂಗಿಕ ಶಿಕ್ಷಣ RN, ಲೈಂಗಿಕತೆ ಮತ್ತು ಅಂಗತ್ತ ನಿರ್ಮಾಣದ ಸ 


ಅಧ್ಯಯನ ನಡೆಸುತ್ತಿದ್ದಾರೆ. ಇವರನ್ನು b೩j]2712 ಈ8mail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಉಷಾ ಅಂಬ್ರೋಸ್‌ | ಪರಿಶೀಲನೆ: ಲತಾ ಕೆ.ಸಿ. 


ಆಟಗಳ ಒಂದು ಮೂಲ ಸಿದ್ದಾಂತವೆಂದರೆ ಹಂಚಿಕೆಯ ಕಲಕೆ: ಒಗಟನ್ನು 
ಪರಿಹರಿಸಲು, ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಅಥವಾ ಜಟಲ 
ಮಾರ್ಗಜಾಲದಿಂದ ಹೊರಬರುವ ದಾರಿಯನ್ನು ಪತ್ತೆಹಚ್ಚಲು ಪ್ರಯತ್ನಿಸುವಾಗ ಎಲ್ಲಾ 
ಭಾಗಿದಾರರೂ ಒಟ್ಟಿಗೆ ಸೇರಿ ಕೆಲಸ ನಿರ್ವಹಿಸುತ್ತಾರೆ. ಈ ಸಮಯದಲ್ಲ ಅವರು 
ತಮ್ಮದೇ ಆದ ತಪ್ಪುಗಳಿಂದ ಅಥವಾ ಯಶಸ್ಥಿನಿಂದ ಮತ್ತು ಇತರೆ ಸಹಪಾಠಿಗಆಂದ 
ಕಆಯುತ್ತಾರೆ. ಇಂತಹ ಕಲಕೆಗೆ ಆಟಗಳು ಸಾಕಷ್ಟು ಅವಕಾಶಗಳನ್ನು ನೀಡಬೇಕು 
ಮತ್ತು ಆಟದ ನಂತರವೂ ಇಂತಹ ಕಅಕೆಯ ಬಣ್ಣೆ ಚರ್ಚಿಸಲು 
ಸಮಯಾವಕಾಶವನ್ನು ಹೊಂದಿರಬೇಕು. 


- ಶಾಂಭವಿ ನಾಯಕ್‌, ವಿಜ್ಞಾನ ತರಗತಿಗಾಗಿ ಆಟಗಳು, ಪು. ೨೦ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 97 


